Kerala Gazette No. 30 dated 28th July 2020 . 


PART I 


Section iii 


सत्यमेव जयते 


OF KERAL 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 15195 ಲೆಗ್ , ಬಿ12017 ಕಾನೂನು, ತಿರುವನಂತಪುರಂ , 


2017 ಸೆಪ್ಟೆಂಬರ್ 16, 

1193 ಸಿಂಹ 31 / 
1939 ಭಾದ್ರಪದ 25 . 


ಕೇರಳ ಈ 

ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2017 ಸೆಪ್ಟೆಂಬರ್ 16 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ . 


G 3 / 2018 / GPC . 


17 


2 


2017 ರ 17 ನೇ ಅಧಿನಿಯಮ 


2017 ರ ಕೇರಳ ಲೋಕ ಸೇವಾ ಆಯೋಗ (ಕೇರಳ ಆಡಳಿತ ನ್ಯಾಯಾಧಿಕರಣಕ್ಕೆ 

ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು ) ಅಧಿನಿಯಮ 
ಕೇರಳ ಆಡಳಿತ ನ್ಯಾಯಾಧಿಕರಣದ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಕೇರಳ 
ಲೋಕ ಸೇವಾ ಆಯೋಗವು ಕೆಲವು ಹೆಚ್ಚುವರಿ ಕರ್ತವ್ಯಗಳನ್ನು 

ವಿನಿಯೋಗಿಸುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ - ಕೇರಳ ಆಡಳಿತ ನ್ಯಾಯಾಧಿಕರಣದ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಕೇರಳ 
ಲೋಕ ಸೇವಾ ಆಯೋಗವು ಕೆಲವು ಹೆಚ್ಚುವರಿ ಕರ್ತವ್ಯಗಳನ್ನು 

ಹೆಚ್ಚುವರಿ ಕರ್ತವ್ಯಗಳನ್ನು ವಿನಿಯೋಗಿಸುವುದಕ್ಕೆ 
ವ್ಯವಸ್ಥೆಮಾಡುವುದು ಯುಕ್ತವಾಗಿರುವುದರಿಂದಲೂ 


ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 


1 , 


ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2017 ರ ಕೇರಳ 
ಲೋಕ ಸೇವಾ ಆಯೋಗ (ಕೇರಳ ಆಡಳಿತ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು ) ಅಧಿನಿಯಮವೆಂದು ಕರೆಯಬಹುದು . 


( 2 ) ಇದು ಸರಕಾರವು ಗಜೆಟ್ ಅಧಿಸೂಚನೆ ಮುಖೇನ ನಿಶ್ಚಯಿಸುವ 
ದಿನಾಂಕದಿಂದ ಜಾರಿಗೆ ಬರುವುದಾಗಿದೆ . 


ಚ 


2 . 


ನಿರ್ವಚನಗಳು. ಈ ಅಧಿನಿಯಮದಲ್ಲಿ , ಸಂದರ್ಭವು ಅನ್ಯಥಾ ಅಗತ್ಯಪಡಿಸದಿದ್ದಲ್ಲಿ 

( ಎ ) “ ನಿಗದಿಪಡಿಸಿದ ” ಎಂದರೆ , ಈ ಅಧಿನಿಯಮದ ಕೆಳಗೆ ರಚಿಸಿದ 
ನಿಯಮಗಳ ಪ್ರಕಾರ ನಿಗದಿಪಡಿಸಿದ ಎಂದರ್ಥ ; 


“ಲೋಕ ಸೇವಾ ಆಯೋಗ” ಎಂದರೆ , ಕೇರಳ ಲೋಕ ಸೇವಾ 
ಆಯೋಗ ಎಂದರ್ಥ ; 

18 


3 . 


( ಸಿ ) “ಸೇವೆಗಳು ” ಎಂದರೆ , ಕೇರಳ ಆಡಳಿತ ನ್ಯಾಯಾಧಿಕರಣದ ಕೆಳಗಿನ 
ಸೇವೆಗಳು ಎಂದರ್ಥ ; 


3 . 


( ಡಿ ) ” 

“ ನ್ಯಾಯಾಧಿಕರಣ ” ಎಂದರೆ , 1985 ರ ಆಡಳಿತ ನ್ಯಾಯಾಧಿಕರಣ 
ಅಧಿನಿಯಮ ( 1985 ರ 13 ನೇ ಕೇಂದ್ರ ಅಧಿನಿಯಮ ) ದ 4 ನೇ ವಿಭಾಗದ ( 2) ನೇ 
ಉಪ - ವಿಭಾಗ ಪ್ರಕಾರ ರೂಪೀಕರಿಸಿದ ಕೇರಳ ಆಡಳಿತ ನ್ಯಾಯಾಧಿಕರಣ ಎಂದರ್ಥ . 

ನ್ಯಾಯಾಧಿಕರಣದ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಲೋಕ ಸೇವಾ ಆಯೋಗದ 
ಕರ್ತವ್ಯಗಳು.-(1 ) ನ್ಯಾಯಾಧಿಕರಣದ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ನೇಮಕಾತಿ 
ಹಾಗೂ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದಂತೆ ಇತರ ಅಧಿನಿಯಮಗಳಲ್ಲಿ ಹಾಗೂ 
ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ , ನ್ಯಾಯಾಧಿಕರಣದ ಅಧಿಕಾರಿಗಳನ್ನು ಹಾಗು 
ಸಿಬ್ಬಂದಿಗಳನ್ನು ನೇರ ನೇಮಕಾತಿ ಮುಖೇನ ನೇಮಿಸುವುದಕ್ಕಿರುವ ಸೆಲೆಕ್ಟ್ ಲಿಸ್ಟನ್ನು 
ತಯಾರಿಸುವುದು ಲೋಕ ಸೇವಾ ಆಯೋಗದ ಕರ್ತವ್ಯವಾಗಿರುವುದು. 

( 2 ) ನ್ಯಾಯಾಧಿಕರಣವು , ಲೋಕ ಸೇವಾ ಆಯೋಗದೊಂದಿಗೆ, 

( ಎ ) ನ್ಯಾಯಾಧಿಕರಣದ ಕೆಳಗಿನ ಸೇವೆಗಳ ಹುದ್ದೆಗಳಿಗಿರುವ ನೇರ ನೇಮಕಾತಿಗೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲೂ 

( ಬಿ ) ನ್ಯಾಯಾಧಿಕರಣದ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನೇರ 
ನೇಮಕಾತಿ ಮುಖೇನ ನೇಮಕಾತಿಮಾಡುವುದಕ್ಕೆ ಪಾಲಿಸಬೇಕಾದ ತತ್ವಗಳ ಕುರಿತು ಹಾಗು 
ಅಂತಹ ನೇಮಕಾತಿಗಿರುವ ಉದ್ಯೋಗಾರ್ಥಿಗಳ ಯೋಗ್ಯತೆಗೆ ಸಂಬಂಧಿಸಿಯೂ , 
ಸಮಾಲೋಚಿಸತಕ್ಕದ್ದು. 

( 3 ) ಉಪ - ವಿಭಾಗ ( 2 ) ಪ್ರಕಾರ ಲೋಕ ಸೇವಾ ಆಯೋಗದೊಂದಿಗೆ 
ಸಮಾಲೋಚಿಸಲ್ಪಡುವ ಯಾವುದೇ ವಿಷಯದ ಕುರಿತು ಸಲಹೆ ನೀಡುವುದು ಲೋಕ ಸೇವಾ 
ಆಯೋಗದ ಕರ್ತವ್ಯವಾಗಿರುವುದು : 

ಆದರೆ , ಸಾಮಾನ್ಯವಾದ ಅಥವಾ ಯಾವುದೇ ವಿಶೇಷ ವಿಷಯದಲ್ಲಿ ಅಥವಾ 
ವಿಶೇಷ ವರ್ಗದ ವಿಷಯದಲ್ಲಿ ಅಥವಾ ವಿಶೇಷ ಸನ್ನಿವೇಶದಲ್ಲಿ ಲೋಕ ಸೇವಾ 
ಆಯೋಗದೊಂದಿಗೆ ಸಮಾಲೋಚಿಸುವುದು ಅಗತ್ಯವಿಲ್ಲದ ವಿಷಯಗಳು ಯಾವುವೆಲ್ಲಾ 
ಎಂಬುದನ್ನು ವ್ಯಕ್ತಪಡಿಸುವ ನಿಯಮಗಳನ್ನು ಸರಕಾರಕ್ಕೆ ರಚಿಸಬಹುದಾಗಿದೆ . 

19 


4 


4 . 


ಲೋಕ ಸೇವಾ ಆಯೋಗ ಮತ್ತು ನ್ಯಾಯಾಧಿಕರಣವು ತಮ್ಮೊಳಗೆ ( 2) ನೇ 
ಉಪ - ವಿಭಾಗ ಪ್ರಕಾರ ಸಮಾಲೋಚಿಸುವ ಯಾವುದೇ ವಿಷಯದಲ್ಲಿ ಯಾವುದೇ 
ಭಿನ್ನಾಭಿಪ್ರಾಯವಿರುವಲ್ಲಿ , ನ್ಯಾಯಾಧಿಕರಣವು ಆ ವಿಷಯವನ್ನು ಸರಕಾರಕ್ಕೆ ರೆಫರ್ 
ಮಾಡತಕ್ಕದ್ದು ಹಾಗು ಅದರ ಮೇಲಿನ ಸರಕಾರದ ತೀರ್ಮಾನ ಅಂತಿಮವಾಗಿರುವುದಾಗಿದೆ: 

ಆದರೆ , ಲೋಕ ಸೇವಾ ಆಯೋಗದ ಸಲಹೆಯ ವಿರುದ್ಧವಾಗಿ ಒಂದು ತೀರ್ಮಾನ 
ಕೈಗೊಳ್ಳುವುದಕ್ಕೆ ಮುಂಚಿತವಾಗಿ ಸರಕಾರವು ಆ ವಿಷಯವನ್ನು ಲೋಕ ಸೇವಾ ಆಯೋಗಕ್ಕೆ 
ರೆಫರ್ ಮಾಡತಕ್ಕದ್ದಾಗಿದೆ. 

ನಿಯಮಗಳನ್ನು ರಚಿಸುವುದಕ್ಕಿರುವ ಅಧಿಕಾರ .- ( 1 ) ಸರಕಾರಕ್ಕೆ , ಈ 
ಅಧಿನಿಯಮದ ಉದ್ದೇಶಗಳನ್ನು ಜಾರಿಗೆ ತರುವುದಕ್ಕಾಗಿ , ಲೋಕ ಸೇವಾ ಆಯೋಗದೊಂದಿಗೆ 
ಹಾಗು ನ್ಯಾಯಾಧಿಕರಣದೊಂದಿಗೆ ಸಮಾಲೋಚಿಸಿ ಗಜೆಟ್ ಅಧಿಸೂಚನೆ ಮುಖೇನ, 
ನಿಯಮಗಳನ್ನು ರಚಿಸಬಹುದಾಗಿದೆ . 

( 2 ) ಪ್ರತ್ಯೇಕವಾಗಿ , ಮೇಲೆ ಹೇಳಿದ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಭಂಗವಾಗದಂತೆ , 
ಅಂತಹ ನಿಯಮಗಳಲ್ಲಿ , 

( ಎ ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದಕ್ಕೆ 
ನ್ಯಾಯಾಧಿಕರಣವು ಪಾಲಿಸಬೇಕಾದ ಪ್ರಕ್ರಿಯೆ ; 

( ಬ ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವ ಉದ್ದೇಶಕ್ಕಾಗಿ 
ಆನುಷಾಂಗಿಕವಾದುದೋ ಅವಶ್ಯಕವಾದುದೋ ಆದ ಯಾವುದೇ ವಿಷಯಕ್ಕೆ ; 
ವ್ಯವಸ್ಥೆಮಾಡಬಹುದಾಗಿದೆ . 

( 3 ) ಈ ಅಧಿನಿಯಮದ ಪ್ರಕಾರ ರಚಿಸಿದ ಪ್ರತಿಯೊಂದು ನಿಯಮವನ್ನು , ಅದನ್ನು 
ರಚಿಸಿದ ನಂತರ , ಆದಷ್ಟು ಬೇಗನೇ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಅದರ 
ಸಮಕ್ಷದಲ್ಲಿ , ಒಂದು ಅಧಿವೇಶನದಲ್ಲೂ ಮುಂದುವರಿದ ಎರಡು ಅಧಿವೇಶನಗಳಲ್ಲೋ 
ಒಳಗೊಳ್ಳಬಹುದಾದ ಒಟ್ಟು ಹದಿನಾಲ್ಕು ದಿವಸಕ್ಕೆ ಮಂಡಿಸತಕ್ಕದ್ದು ಮತ್ತು ಆ ರೀತಿ 
ಮಂಡಿಸಿದ ಅಧಿವೇಶನ ಅಥವಾ ನಿಕಟಾನಂತರದ ಅಧಿವೇಶನ ಕೊನೆಗೊಳ್ಳುವ ಮುಂಚಿತವಾಗಿ , 
ವಿಧಾನಸಭೆಯು ಆ ನಿಯಮದಲ್ಲಿ ಯಾವುದೇ ಮಾರ್ಪಾಟು ಮಾಡುವುದೋ ಅಲ್ಲದಿದ್ದಲ್ಲಿ ಆ 
ನಿಯಮವನ್ನು ರಚಿಸಬೇಕಿಲ್ಲವೆಂದು ತೀರ್ಮಾನಿಸುವುದೋ ಮಾಡುವುದಾದಲ್ಲಿ , ಆ ನಿಯಮಕ್ಕೆ 


20 


5 


5 . 


ಅನಂತರ , ಆಯಾಯ ವಿಷಯದಂತೆ , ಆ ರೀತಿ ಮಾರ್ಪಾಟುಮಾಡಿದ ರೀತಿಯಲ್ಲಿ ಮಾತ್ರ 
ಪರಿಣಾಮವಿರುವುದು ಅಲ್ಲದಿದ್ದಲ್ಲಿ ಯಾವುದೇ ಪರಿಣಾಮ ಇಲ್ಲದಾಗುವುದಾಗಿದೆ ; ಹಾಗಿದ್ದರೂ 
ಅಂತಹ ಯಾವುದೇ ಮಾರ್ಪಾಟುಗೊಳಿಸುವಿಕೆಯೋ ರದ್ದುಗೊಳಿಸುವಿಕೆಯೋ ಆ ನಿಯಮ 
ಪ್ರಕಾರ ಹಿಂದೆ ಮಾಡಿದುದರ ಸಿಂಧುತ್ವಕ್ಕೆ ಭಂಗಬರದ ರೀತಿಯಲ್ಲಿ ಆಗಿರತಕ್ಕದ್ದು . 

ತೊಂದರೆಗಳನ್ನು ನಿವಾರಿಸುವುದಕ್ಕಿರುವ ಅಧಿಕಾರ (1 ) ಈ ಅಧಿನಿಯಮದ 
ಉಪಬಂಧಗಳನ್ನು ಜಾರಿಗೊಳಿಸುವಲ್ಲಿ ಯಾವುದೇ ತೊಂದರೆಗಳು ಉಂಟಾದಲ್ಲಿ, ಸರಕಾರಕ್ಕೆ , 
ಗಜೆಟ್ ಆದೇಶ ಮುಖೇನ, ಅಂತಹ ತೊಂದರೆಗಳನ್ನು ನಿವಾರಿಸಲು ಅದಕ್ಕೆ ಅಗತ್ಯವೆಂದು 
ಅಥವಾ ಯುಕ್ತವೆಂದು ಕಂಡು ಬರುವಂತಹ ಈ ಅಧಿನಿಯಮದ ಉಪಬಂಧಗಳಿಗೆ 
ಅಸಂಗತವಲ್ಲದ ಉಪಬಂಧಗಳನ್ನು ಮಾಡಬಹುದು . 

ಆದರೆ , ಈ ಅಧಿನಿಯಮದ ಪ್ರಾರಂಭ ದಿನಾಂಕದಿಂದ ಎರಡು ವರ್ಷಗಳ 
ಕಾಲಾವಧಿಯು ಮುಕ್ತಾಯವಾದ ನಂತರ ಅಂತಹ ಯಾವುದೇ ಆದೇಶವನ್ನು 
ಜಾರಿಗೊಳಿಸತಕ್ಕದ್ದಲ್ಲ . 

( 2 ) ( 1 ) ನೇ ಉಪ - ವಿಭಾಗದ ಕೆಳಗೆ ಜಾರಿಗೊಳಿಸಲಾದ ಪ್ರತಿಯೊಂದು 
ಆದೇಶವನ್ನು , ಅದನ್ನು ಜಾರಿಗೊಳಿಸಿದ ನಂತರ ಸಾಧ್ಯವಾದಷ್ಟು ಬೇಗನೆ ವಿಧಾನಸಭೆಯ 
ಸಮಕ್ಷದಲ್ಲಿ ಮಂಡಿಸತಕ್ಕದ್ದು . 

6. ರದ್ಧತಿ ಮತ್ತು ರಕ್ಷಣೆ (1) 2017 ರ ಕೇರಳ ಲೋಕಸೇವಾ ಆಯೋಗ 
(ಕೇರಳ ಆಡಳಿತ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು ) ಅಧ್ಯಾದೇಶ 
( 2017 ರ 16 ) ವನ್ನು ಈ ಮೂಲಕ ರದ್ದುಗೊಳಿಸಲಾಗಿದೆ. 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ಮಾಡಿದ 
ಯಾವುದೇ ಕಾರ್ಯ ಅಥವಾ ಕೈಗೊಂಡ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ 
ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


21 


